ಕರ್ನಾಟಕ ವಿ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 692 (816) 
ಸದಸ್ಯರ ಹೆಸರು : ಶ್ರೀ ನಸೀರ್‌ ಅಹ್ಮದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 20.12.2021 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


JOO 
ಶಿಕ್ಷಣ ಇಲಾಖೆಯ ಅಧಿಸೂಚನೆ 
ಸಂಖ್ಯೆ: ಇಡಿ/155/ಡಿಜಿಎ೦/2017 
ದಿನಾಂಕ: 02.02.2018ರ ರೀತ್ಯಾ 
ಮುಖ್ಯ ಶಿಕ್ಷಕರ ವೃಂದದಿಂದ 
ಕ.ನಾ.ಸೇ ನಿಯಮಾವಳಿಗಳು 1958ರ 
ನಿಯಮ 32ರ ಅಡಿ ಗ್ರೂಪ್‌ ಎ 
ವೃಂದದ (ಕಿರಿಯ) ಶಿಕ್ಷಣಾಧಿಕಾರಿ 
ಹಾಗೂ ತತ್ಸಮಾನ ವೃಂದದಲ್ಲಿ 
ಪ್ರಭಾರದಲ್ಲಿರಿಸಿದ ಒಟ್ಟು ಅಧಿಕಾರಿಗಳ 
ಸಂಖ್ಯೆ ಎಷ್ಟು; 

ಸದರಿ ಅಧಿಕಾರಿಗಳು ಅವರು`ಗ್ರೂಪ್‌ 
ಎ ವೃಂದದ (ಕಿರಿಯ) ಶಿಕ್ಷಣಾಧಿಕಾರಿ 
ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಿದ 
ಅವಧಿಗೆ ಪ್ರಭಾರ ಭತ್ಯೆ ಪಡೆಯಲು 
ಅರ್ಹರಿರುತ್ತಾರೆಯೇೆ; ಹೌದಾದಲ್ಲಿ, 
ಇದುವರೆವಿಗೂ ಪ್ರಸ್ತಾವನೆ ಸಲ್ಲಿಸಿದ 
ಅಧಿಕಾರಿಗಳ ಸಂಖ್ಯೆ ಎಷ್ಟು; 
ಅವುಗಳಲ್ಲಿ ಎಷ್ಟು ಅಧಿಕಾರಿಗಳಿಗೆ 
ಪ್ರಭಾರ ಭತ್ಯೆ ಮಂಜೂರು 
ಮಾಡಲಾಗಿದೆ; ಇನ್ನು ಎಷ್ಟು 
ಅಧಿಕಾರಿಗಳಿಗೆ ಪ್ರಭಾರ ಭತ್ಯೆ 
ಮಂಜೂರು ಮಾಡಬೇಕಿರುತ್ತದೆ; 
ಮಂಜೂರು ಮಾಡದಿರಲು 
ಕಾರಣವೇನು; (ಅಧಿಕಾರಿಗಳ 
ಹೆಸರಿನೊಂದಿಗೆ ವಿವರ ನೀಡುವುದು) 
ಭತ್ಯೆ ಮಂಜೂರಾತಿಗಾಗಿ 
ಸಲ್ಲಿಸಿದ ಅಧಿಕಾರಿಗಳಿಗೆ 
ಕಾಲಮಿತಿಯೊಳಗೆ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಡಿ 155 ಡಿಜಿಎಂ 2017, 
ದಿನಾಂಕ:02/02/2018ರಲ್ಲಿ ಸರ್ಕಾರಿ ಪೌಢ ಶಾಲಾ ಮುಖ್ಯ ಶಿಕ್ಷಕರ 
ವೃಂದದ 69 ಅಧಿಕಾರಿಗಳನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಗಳು, 1958ರ ನಿಯಮ-32ರಡಿ ಗ್ರೂಪ್‌ ಎ (ಕಿರಿಯಶ್ರೇಣಿ) 
ಶಿಕ್ಷಣಾಧಿಕಾರಿ ಹಾಗೂ ತತ್ಸಮಾನ ವೃಂದದಲ್ಲಿ ಪ್ರಭಾರದಲ್ಲಿರಿಸಿ 
ಆದೇಶಿಸಲಾಗಿದೆ. ಸದರಿ ಅಧಿಸೂಚನೆಯಲ್ಲಿನ ಕ್ರಸಂ.10, 25 ಮತ್ತು 
60ರಲ್ಲಿನ 03 ಅಧಿಕಾರಿಗಳು ಮುಖ್ಯ ಶಿಕ್ಷಕರ ವೃಂದದ ಹುದ್ದೆಯಲ್ಲಿಯೇ 
ಮುಂದುವರೆದಿರುತ್ತಾರೆ 


ಸದರಿ ಅಧಿಕಾರಿಗಳು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 
1958ರ ನಿಯಮ 32ರಡಿ ಗ್ರೂಪ್‌-ಎ ವೃಂದದ (ಕಿರಿಯ) ಶಿಕ್ಷಣಾಧಿಕಾರಿ 
ಹುದ್ದೆಯಲ್ಲಿ ಸ್ಪತಂತ್ರ ಪ್ರಭಾರದಲ್ಲಿ ಕರ್ತವ್ಯ ನಿರ್ವಹಿಸಿದ ಅವಧಿಗೆ 
ಪ್ರಭಾರಭತ್ಯೆ ಪಡೆಯಲು ಅರ್ಹರಿರುತ್ತಾರೆ. 


ಸದರಿ ಅಧಿಕಾರಿಗಳ ಪ್ರಭಾರ ಭತ್ಯೆ ಮಂಜೂರಾತಿಗೆ ಸಂಬಂಧಿಸಿದ 
ವಿವರಗಳನ್ನು ಅನುಬಂಧ-1 ಮತ್ತು 2ರಲ್ಲಿ ಒದಗಿಸಲಾಗಿದೆ. 


ಪ್ರಸ್ತಾವನೆಯನ್ನು ಸಲ್ಲಿಸದೇ ಇರುವುದರಿಂದ ಮಂಜೂರು 
ಮಾಡಲಾಗಿರುವುದಿಲ್ಲ. 


ಪರಿಪೂರ್ಣ ಪ್ರಸ್ತಾವನೆ ಸಲ್ಲಿಸಿದ್ದಲ್ಲಿ, ಕೂಡಲೇ ಪರಿಶೀಲಿಸಿ ಪ್ರಭಾರ 
ಭತ್ಯೆ ಮಂಜೂರಾತಿ ಮಾಡಲಾಗುವುದು. 


ಸರ್ಕಾರವು ಮಂಜೂರಾತಿ ಆದೇಶ 
ನೀಡುವುದು; 


ಈ) ಶಿಕ್ಷಣ ಇಲಾಖೆಯ ಅಧಿಸೂಚನೆ 
ಸಂಖ್ಯೆ ಇಡಿಗ55/ಡಿಜಿಎಂ/2017 
ದಿನಾಂಕ: 02.02.2018ರ ರೀತ್ಯಾ 
ಮುಖ ಶಿಕ್ಷಕರ ವೃಂದದಿಂದ 


ಕಸಂ ನಿಯಮಾವಳಿಗಳು 1958ರ 
ನಿಯಮ 32ರ ಅಡಿ ಗ್ರೂಪ್‌ ಎ 
ವೃಂದದ (ಕಿರಿಯ) ಶಿಕ್ಷಣಾಧಿಕಾರಿ 
ಹಾಗೂ ತತ್ಸಮಾನ ವೃಂದದಲ್ಲಿ 
ಪ್ರಭಾರದಲ್ಲಿರಿಸಿದ ಅಧಿಕಾರಿಗಳಲ್ಲಿ 
ಇನ್ನೂ ಎಷ್ಟು ಅಧಿಕಾರಿಗಳಿಗೆ 
ಸ್ಥಾನಪನ್ನ ಬಡ್ತಿ ಮಂಜೂರು 
ಮಾಡಬೇಕಿರುತ್ತದೆ; 


41] ಅಧಿಕಾರಿಗಳಿಗೆ ಸ್ಥಾನಪನ್ನ ಬಡ್ತಿ ನೀಡಬೇಕಾಗಿರುತ್ತದೆ. 


ಮಂಜೂರು 
ಮಾಡದಿರಲು ಕಾರಣವೇನು; ಯಾವ 
ಕಾಲಮಿತಿಯೊಳಗೆ ಮಂಜೂರು 
ಮಾಡಲಾಗುವುದು? 


ಸರ್ಕಾರದ ಪತ್ರ ಸಂಖ್ಯೆ: ಇಪಿ 199 ಡಿಜಿಎಂ 2021 ದಿನಾಂಕ 
22/10/2021ರಲ್ಲಿ ಗ್ರೂಪ್‌-ಎ ಕಿರಿಯ ಶ್ರೇಣಿ ಶಿಕ್ಷಣಾಧಿಕಾರಿ/ತತ್ಸಮಾನ 
ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡುವ ಬಗ್ಗೆ ಪ್ರಸ್ತಾವನೆ ಸಲ್ಲಿಸುವಂತೆ 
ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರಿಗೆ 
ತಿಳಿಸಲಾಗಿದೆ. ಪ್ರಸ್ತಾವನೆ ಸ್ಟೀಕೃತವಾದ ಕೂಡಲೇ ಈ ಬಗ್ಗೆ 
ಪರಿಶೀಲಿಸಲಾಗುವುದು. 


ಸಂಖ್ಯೆ: ಇಪಿ 57 ಪಿಡಿಬಿ 2021 


ಅನುಬಂಧ-1 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ 
ಆಯುಕ್ತಾಲಯಗಳು 
ಬೆಂಗಳೂರು | ಧಾರವಾಡ | ಕಲಬುರಗಿ | ಒಟ್ಟು 


ವ Mh ಇರುವ ಮತ್ತು ಸರ್ಕಾರ ಹಾಗೂ ಇಲಾಖಾ 
ಹಂತದಲ್ಲಿ ಪರಿಶೀಲನೆಯಲ್ಲಿರುವ ಒಟ್ಟು ಪ್ರಸ್ತಾವನೆಗಳು(4+7) 


ಅನುಬಂಧ-2 
ಪ್ರಭಾರ ಭತ್ಯೆ ಮಂಜೂರಾತಿಗೆ ಪ್ರಸ್ತಾವನೆ ಸಲ್ಲಿಸದ ಮತ್ತು ಸರ್ಕಾರ ಹಾಗೂ ಇಲಾಖಾ ಹಂತದಲ್ಲಿ 
ಪರಿಶೀಲನೆಯಲ್ಲಿರುವ ಕಾರಣ ಪ್ರಭಾರಭತ್ಯೆ ಮಂಜೂರಾಗದೇ ಬಾಕ ಉಳಿದಿರುವ ಅಧಿಕಾರಿಗಳ 


ವಿವರ 
ಕ್ರ ಅಧಿಕಾರಿಗಳ ವಿವರ ಪ್ರಭಾರಭತೈ ಮಂಜೂರಾಗದೇ ಇರಲು 
ಸಂ. ಶ್ರೀ/ಶ್ರೀಮತಿ ಕಾರಣ 
1. |ಹೆಚ್‌.ಆರ್‌.ಗಂಗಾಧರ, ಹರಿಯ ಉಪನ್ಯಾಸಕರು, ಡಯಟ್‌, ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
ತುಮಕೂರು 


KEE 
[©) 
y 
9 
4 
[ak 
3h 
g 
[ob 


ಪ 
-  |ಕೆ.ಆರ್‌.ಉಮಾಮಹೇಶ, `ಜಿಲ್ಲಾ ಉಪಯೋಜನಾ ಸಮನ್ನಯಾಧಿಕಾರಿ, ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
ಎಸ್‌.ಎಸ್‌.ಎ, ಶಿವಮೊಗ್ಗ 
ಸಿ.ಎ.ನರೇಂದ್ರಕುಮಾರ್‌, ಜಿಲ್ಲಾ ಉಪೆಯೋಜನಾ ಸಮನ್ನಯಾಧಿಕಾರಿ ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
[ಆರ್‌.ಎಂ.ಎಸ್‌.ಎ] ಮಧುಗಿರಿ 
ಕೃಷ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ ಉತ್ತರ ' ವಲಯ 53, ಚಿನಗಫಾಹ 
ಸ್‌.ಆರ್‌.ಚಂದ್ರಯ್ಯ, ಹಿರಿಯ ಸಹಾಯಕ ನಿರ್ದ್‌ಕಾರು, ಸಪಪ ಪ್ರಸ್ತಾ 
೦ಡಳಿ, ಬೆಂಗಳೂರು 
ನಮಂತಗೌಡ ಗೋವಿಂದಗೌಡ ಮರ್ಜ್‌, ಕಡತಸಂಖ್ಯೆ: ಇಪ 147 ಡಿಜಿಎಂ 
ಸ್ಥಳ ನಿರೀಕ್ಷಣೆಯಲ್ಲಿ 2021ರಲ್ಲಿ ಪರಿಶೀಲಿಸಲಾಗುತ್ತಿದೆ. 
ಶಿವಾನಂದಪ್ಪ ಭೀಮಪ್ಪ ಹೆಳವರ, `ನಿವೃತ್ತ `ನಷಯ ಪರನ್ಣರ, ಸಲ್ಲಿಸಿರುವುದಿಲ್ಲ 


ಉನಿ ಕಚೇರಿ ಹಾವೇರಿ 


gy yo 
(4 
4 
೫ 
| ೩ 
©] 2 
2| 2 
3] 32 
23| "2 
gd 
&| & 
೦], ೨ 
313 


& 
8 


ನಾಗರಾಜ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಚನ್ನಪಟ್ಟಣ, ರಾಮನಗರ ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 

1 | ಮಹಾವೀರ ಅಣ್ಣಪ್ಪ ಮಾಲಗಾಂಪೆ, ನಿವೃತ್ತ ಬಿಇಓ ಚಡಚಣ ಜಿ: ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
ವಿಜಯಪುರ 

12. | ಶ್ರೀಮತಿ ಪಾರ್ವತಿ ಮಲ್ಲಯ್ಯ ವಸ್ತದ, ಹಿರಿಯ ಉಪನ್ಯಾಸಕರು | ಕಡತ ಸಂಖ್ಯೆ: ಇಪಿ 189 ಡಿಜಿಎಂ 
ಡಯಟ್‌, ಧಾರವಾಡ 2021ರಲ್ಲಿ ಪರಿಶೀಲಿಸಲಾಗುತಿದೆ 


13. ನ್‌.ಸೋಮಶೇಖರ್‌ ಕ್ಷೇತ್ರ ಶಿಕ್ಷಣಾಧಿಕಾರಿ, ಗುಬ್ಬಿ, ತುಮಕೂರು ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
14. |ಸಿ. ವೇದಮೂರ್ತಿ, ಹಿರಿಯ ಸಹಾಯಕ 


ನಿರ್ದೇಶಕರು, ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
ಡಿ.ಎಸ್‌.ಇ.ಆರ್‌.ಟಿ, ಬೆಂಗಳೂರು 


.ಎ.ಅನುಪಮ, ಹಿರಿಯ ಉಪನ್ಯಾಸಕರು, ಡಯಟ್‌, ಬೆಂಗಳೂರು 
ಮಾಂತರ 
ಶ್ರೀ ಶರೀಫ ಸಾಹೇಬ್ಸೌಲಾ ಸಾಬನದಾಫ, ಉಪನ್ಯಾಸಕರು, ಸಿಟಿ 
ಜಮಖಂಡಿ 


3) 


ಫೆ 


( 


— [os 
WE 


ಬಿ.ಎಸ್‌.ವಿನುತಾ, ಹಿರಿಯ ಸಹಾಯಕ ನರ್ಷಾಕ್‌ರು 7 ಸಾರ್ವಜನಿಕ ಶಿಕ್ಷಣ ಇಲಾಖೆಯ 


17. 
il ಡಿ.ಎಸ್‌.ಇ.ಅರ್‌.ಟಿ ಬೆಂಗಳೂರು ಪರಿಶೀಲನೆಯಲ್ಲಿರುತ್ತದೆ. 
ನಷ ನಜಮಶ್ರೀ ಏರಿಯ ಉಪನ್ಯಾಸಕರು, ಡಯಟ್‌, ಮೈಸೂರು ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
ವ ಸ್ಕರ 


ಚಿಕ್ಕಮಗಳೂರು 
ವಸ್‌ಆರ್‌ಪೊಣ್‌ಶ್‌, ಕ್ಷೇತೆ ಶಿಕ್ಷಣಾಧಿಕಾರಿ, ಬೇಲೂರು, ಹಾಸನ 
ಪರಿಶೀಲನೆಯಲ್ಲಿರುತ್ತದೆ. 


21 | ಜೇಮ್ಸ್‌ ಕುಟೀನೋ, ಹಿರಿಯ' ಉಪನ್ಯಾಸಕರು, ಡಯಟ್‌, ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
ಮಂಗಳೂರು 


೨2 [ಕ.ಮಂಜುಳ, ಹಿರಿಯ ಉಪನ್ಯಾಸಕರು, ಡಯಟ್‌, ಮಂಗಳೂರು ಕಡತ ಸಂಖ್ಯೆ: ಇಪಿ 157 ಡಿಜಿಎಂ 
2021ರಲ್ಲಿ ಪರಿಶೀಲಿಸಲಾಗುತ್ತಿದೆ. 


23. | ಎನ್‌.ಪೆಂಕಟೇಶಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಕಡತ ಸಂಖ್ಯೆ; ಇಪಿ 212 ಡಿಜಿಎಂ 
2021ರಲ್ಲಿ ಪರಿಶೀಲಿಸಲಾಗುತ್ತಿದೆ. 


pl 


[5 


ರಿಜ್ಞಾನ್ಸೌಸರ್‌, ಜಿಲ್ಲಾ ವೆಯಸ್ಸರ ಶಿಕ್ಷಣಾಧಿಕಾರಿ, ಮಂಡ್ಯ ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 

ಅಲ್ಪಸಂಖ್ಯಾತ ನಿರ್ದೇಶನಾಲಯ, ಆಯುಕ್ತರ ಕಛೇರಿ, ಬೆಂಗಳೂರು. ಪರಿಶೀಲನೆಯಲ್ಲಿರುತ್ತದೆ. 
7೯ ವ.ಎಂದಾರುಕೇಶ, ಸಹಾಯಕ ಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್‌, ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
il ದಾವಣಗೆರೆ. 


27, [ಕೆ.ಎಸ್‌.ಲೀಲಾವತಿ, ಶಿಕ್ಷಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, 
il ಬೆಂಗಳೂರು ಉತ್ತರ 
ಶ್ರೀಹೆಚ್‌-ಶ್ರೀನಿವಾಸ, ಉಪಯೋಜನಾ ಸಮನ್ಸಯಾಧಿಕಾರಿ, ಆರ್‌ 
ಎಂ.ಎಸ್‌.ಎ, ಉಪ ನಿರ್ದೇಶಕರ ಕಚೇರಿ, ಸಾರ್ವಜನಿಕ ಶಿಕ್ಷಣ 
ಇಲಾಖೆ, ಚಿತ್ರದುರ್ಗ 


79 ಇಮಾಮ್‌ ಸಾಬ್‌ ರಾಫಿಸಾಬ್‌ ಅಕ್ಕಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಂಡೂರು. ಪ್ರಸ್ತಾ; ಸ 
ಶ್ರೀಮಲ್ಲಪುರಾಮಪ್ಪ ಮುಂಜಿ, ನಹ ಕಾಗವಾಡೆ ಚಿಕ್ಕೋಡಿ, ಶೈಕ್ಷಣಿಕ ಪ್ರಸ್ತಾವನೆ ಸ 


* [Se ವಿಜಯ ಬೆನಕಟ್ಟಿ ಲಕ್ಷ್ಮಣ, ಉಪನ್ಕಾಸಕರು, ಸಿ.ಟಿ.ಇ. ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ. 
ಬೆಳಗಾವಿ 


28. 


ಟು 


ಸ್ರ [ಆರ್‌ವ' ಶುಭಮಂಗಳ, ಕ್ಷೇತಶಿಕ್ಷಣಾಧಿಕಾರಿ, ದೊಡ್ಡಬಳ್ಳಾಪುರ, ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
ಬೆಂಗಳೂರು ಗ್ರಾಮಾಂತರ 

33. | ನಜೀಮಾಖಾತೂನ್‌, ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ, ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
ಚಿಕ್ಕಬಳ್ಳಾಪುರ. 


ಹ: 
2020ರಲ್ಲಿ ಪರಿಶೀಲಿಸಲಾಗುತ್ತಿದೆ. 


ಸವನ ನಾಗೌಂದನಿಂಗ, ನಿವೃತ್ತ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ, ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
ಹಾಸನ ,ಹಾಸನ 


36. ಹೆಚ್‌.ಕಾತ್ಕಾಯನಿ, ಹಿರಿಯ ಉಪನ್ಯಾಸಕರು, ಡಯಟ್‌, 
ಚಾಮರಾಜನಗರ 


ಶ್ರೀಮತಿ ಜ್ಯೋತಿ ಕೃಷ್ಣಾಜಿ ಚಿಮ್ಮಲಗಿ, ಉಪನ್ಯಾಸಕರು ಸಿ.ಟಿ.ಇಬೆಳೆಗಾವಿ ಕಡತಸಂಖ್ಯೆ: ಇಪಿ 97 ಡಿಜಿಎಂ 


35, 


40. 


42. 


48. 


ಸಿ.ಆರ್‌.ಅಶೋಕ್‌ ಶಿಕ್ಷಣಾಧಿಕಾರಿ ಉಪನಿರ್ದೇಶಕರ ಕಛೇರಿ, ಫೋಲಾರ ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 


ಕಛೇರಿ, ದಾವಣಗೆರೆ 2021ರಲ್ಲಿ ಪರಿಶೀಲಿಸಲಾಗುತ್ತಿದೆ 
MS 
ಪರಿಶೀಲನೆಯಲ್ಲಿರುತ್ತದೆ. 


42. | ಬಿ.ನಿರ್ಮಲಾ, ಎನ್‌.ಎಂ.ಸಿ, ಹೆಚ್‌.ಆರ್‌.ಎಂ.ಎಸ್‌. ಜೆಂಗಳೂರು-2 ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ. 


ಶೀಬಾ ಜಿಲಿಯನ್‌ ವೈ ಸೈಲಸ್‌, ಹಿರಿಯ ಉಪನ್ಯಾಸಕರು, ಡಯಟ್‌, ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
ಯಾದಗಿರಿ . 


ಕ್ಷೇ 


ಕ್ಷೇತ್ರ 


ವಿ.ತಿರುಮಲಾಚಾರಿ, 
ಚಾಮರಾಜನಗರ 


ಶಿಕ್ಷಣಾಧಿಕಾರಿ, ಯಳಂದೂರು, ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 


ಬಸವರಾಜ ಮಹಾದೇವಪ್ಪ ಶಿವಪುರ, ಹಿರಿಯ ಉಪನ್ಯಾಸಕರು, ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
ಡಯಟ್‌, ಬಳ್ಳಾರಿ 


ಕಮಲಾ ಕುಲಕರ್ಣಿ, ಹಿರಿಯ ಉಪನ್ಯಾಸಕರು, ಡಯಟ್‌, ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
ಕಮಲಾಪುರ, ಕಲಬುರಗಿ . 


ಚನ್ನಬಸಪ್ಪ.ಎಂ., ಕ್ಷೇತ್ರ ಶಿಕ್ಷಣಾಧಿಕಾರಿ, ಕುಷ್ನಗಿ, ಕೊಪ್ಪಳ ಜಿಲ್ಲೆ. ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 


ಶಂಕರಮ್ಮ ಬಿ.ಡವಳಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಕಲಬುರಗಿ ದಕ್ಷಿಣ ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
ವಲಯ. 
ನಾಗರತ್ನ ಪಾಂಡುರಂಗ, ಹಿರಿಯ ಉಪನ್ಯಾಸಕರು, ಡಯಟ್‌, ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
ಯಾದಗಿರಿ. 


ಶೇಖರಪ್ಪ ಮಲ್ಲಪ್ಪ  ಹೊರಪೇಟಿ, ಕ್ಷತ್ರ ಶಿಕ್ಷಣಾಧಿಕಾರಿ, ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
ಹಗರಿಬೊಮ್ಮನಹಳ್ಳಿ, ಬಳ್ಳಾರಿ 

ನಿಂಗಪ್ಪ ಚಂದ್ರಪ್ಪ, ಹಿರಿಯ ಉಪನ್ಯಾಸಕರು, ಡಯಟ್‌, ಕಮಲಾಪುರ, ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ 
ಕಲಬುರಗಿ. 


